Ay 7 


ಕರ್ನಾಟಕ ವಿಧಾನ ಪರಿಷತ್‌ 


1 ಸದಸ್ಯರ ಹೆಸರು 
2. 'ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


3. ಉತ್ತರಿಸಬೇಕಾದ ದಿನಾಂಕ 


ಕ 


Ko 


ಸಂ. 


ಅ) 


ಆ) 


ಇ) 


ಪ್ರಶ್ನೆ 


ಶ್ರೀ ಐವನ್‌ "ಡಿ'ಸೋಜಾ 
2032 


27-03-2020 


ಉತ್ತರ 


ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉತ್ತರ ಕನ್ನಡ 
ಜಿಲ್ಲೆಗಳಲ್ಲಿ ಒಟ್ಟು ಎಷ್ಟು ಕಂಡಿ 
ಅಣೆಕಟ್ಟುಗಳನ್ನು ನರೇಗಾ ಯೋಜನೆ 
ಅಡಿಯಲ್ಲಿ ಕಟ್ಟಿಲಾಗಿದೆ; ಒಂದು ಅಣೆಕಟ್ಟಿಗೆ 
ತಗಲುವ ವೆಚ್ಚ ಎಷ್ಟು (ಸಂಪೂರ್ಣ ವಿವರ 
ನೀಡುವುದು) 

ನರೇಗಾ ಯೋಜನೆ ಅನ್ನಯ, ದಕ್ಷಿಣ ಕನ್ನಡ 
'ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಎಷ್ಟು 
ನೀರಾವರಿ ಕಾರ್ಯಕ್ರಮಗಳನ್ನು 
ಕೈಗೊಳ್ಳಲಾಗಿದೆ; (ವಿವರ. ನೀಡುವುದು) 


ಮಹಾತ್ಸಗಾಂಧಿ ನರೇಗಾ ಯೋಜನೆಯಡಿ ದಕ್ಷಿಣ, ಕನ್ನಡ 
ಜಿಲ್ಲೆಯಲ್ಲಿ ಒಟ್ಟು 456 ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ 
ಒಟ್ಟು 70 ಕಂಡಿ ಅಣೆಕಟ್ಟುಗಳನ್ನು ಕಟ್ಟಿಲಾಗಿದೆ. 

ಒಂದು ಕಿಂಡಿ ಅಣೆಕಟ್ಟು ನಿರ್ಮಾಣಕ್ಕಾಗಿ (ಉದ್ದ 7 ಮೀ) 
ತಗಲುವ ಅಂದಾಜು ವೆಚ್ಚ ರೂ. 5.00 ಲಕ್ಷ. 

ತಾಲ್ಲೂಕುವಾರು ವಿವರಗಳನ್ನು ಅಸುಬಂಧ-1 ರಲ್ಲಿ ನೀಡಿದೆ. 
ಮಹಾತ್ಸಗಾಂಧಿ ನರೇಗಾ ಯೋಜನೆಯಡಿ ದಕ್ಷಿಣ ಕನ್ನಡ 
ಜಿಲ್ಲೆಯಲ್ಲಿ 456 ಕಿಂಡಿ ಅಣೆಕಟ್ಟುಗಳು, 4767 ತೆರೆದ 
ಬಾವಿಗಳು ಮತ್ತು 769 ಕೊಳವೆಬಾವಿ ಮರು ಪೂಠಣ 
ಘಟಕಗಳಂತಹ ನೀರಾವರಿ ಕಾಮಗಾರಿಗಳು/ 
ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗಿದೆ. 

ಈ ಯೋಜನೆಯಡಿ ಉಡುಪಿ ಜಿಲ್ಲೆಯಲ್ಲಿ 9 ಕಿಂಡಿ 
ಅಣೆಕಟ್ಟುಗಳು, 5296 ತೆರೆದ ಬಾವಿಗಳು, 95 ಕೊಳವೆಬಾವಿ 
ಮರು ಪೂರಣ ಘಟಕಗಳು, 241 ಕೆರೆ 
ಅಭಿವೃದ್ಧಿ/ಹೂಳೆತ್ತುವ, 539 ತೋಡು ಹೂಳೆತ್ತುವ ಮತ್ತು 55 
ಇತರೆ ನೀರಾವರಿ ಕಾಮಗಾರಿಗಳು/ ಕಾರ್ಯಕ್ರಮಗಳನ್ನು 
ಕೈಗೊಳ್ಳಲಾಗಿದೆ. 

ತಾಲ್ಲೂಕುವಾರು ವಿವರಗಳನ್ನು ಅಮಬಂಧ-2 ರಲ್ಲಿ ನೀಡಿದೆ. 


ನೀರಾವರಿ ಯೋಜನೆಗಳನ್ನು ನರೇಗಾದಲ್ಲಿ 
ಕೈಗೊಂಡಿರುವ ನೀರಿನ ಮಟ್ಟಿವನ್ನು ಹೆಚ್ಚಿಸಲು 
ಸಾಭ್ಯವಾಗಿದೆಯೆ; ಈ ಬಗ್ಗೆ ಸರ್ಕಾರದಿಂದ 
ಮಾಹಿತಿ ಸಂದ್ರಹಿಸಲಾಗಿದೆಯೆ; ಇದ್ದಲ್ಲಿ 
ವಿವರ ನೀಡುವುದು? 


ಸಂಖ್ಯೆ: ಗ್ರಾಅಪ 38(144) ಉಖಾಯೋ 2019 


ಹೌದು. ಮಹಾತ್ಮಗಾಂಧಿ ನರೇಗಾ ಯೋಜನೆಯಡಿ ಮೇಲೆ 


ತಿಳಿಸಿರುವ ಇ ಕಾಮಗಾರಿಗಳನ್ನು  ಕೈಗೊಂಡಿರುವುದರಿಂದ 
ಅಂತರ್ಜಲ ಮಟ್ಟವನ್ನು ಹೆಚ್ಚಿನ ಅವಧಿಯವರೆಗೆ 
ಕಾಯ್ದುಕೊಳ್ಳಲು ಸಹಕಾರಿಯಾಗಿರುತ್ತದೆ. 

ಹೌದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ೌರಿಬಿದನೂರು 
ತಾಲ್ಲೂಕಿನಲ್ಲಿ” ಕೇಂದ್ರ ಅಂತರ್ಜಲ ಮಂಡಳಿಯವರು 
(Central Ground Water Board) ನೀಡಿರುವ 


ವರದಿಯಂತೆ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 
ಅನುಷ್ಠಾನಿಸಲಾದ ಬಹು ಕಮಾನು ತಡೆ ಅಣೆಕಟ್ಟುಗಳ 
ಸುತ್ತಲೂ ಅಂತರ್ಜಲ ಮಟ್ಟಿವು ಹೆಚ್ಚು ಆಗಿರುವುದು 
ಕಂಡುಬಂದಿರುತ್ತದೆ. ರೈತರು ಸಹ ಈ ಕಾಮಗಾರಿಗಳಿಂದ 


ಪ್ರಯೋಜನವಾಗಿದೆ ಎಂದು ತಿಳಿಸಿರುತ್ತಾರೆ. 


ಗ್ರಾಮೀಣಾಭಿವೃದ್ಧಿ ಮೆತ್ತು ಪಂಚಾಯತ್‌ ರಾಜ್‌ ಸಚಿವರು 


A ಅನುಬಂಧ-1 
Kat ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 2032 9 
ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗೊಂಡಿರುವ ಕಿಂಡಿ 
ಅಣೆಕಟ್ಟುಗಳ ವಿವರಗಳು 


ತಾಲ್ಲೂಕು | ಪೂರ್ಣಗೊಂಡ ಒಟ್ಟು ಉತ್ಪತ್ತಿಯಾದ 


ಚ 
ಕಾಮಗಾರಿಗಳ | ಕಾಮಗಾರಿಗಳ | ಮಾನವ ದಿನಗಳ 


ಸಂಖ್ಯೆ ಸಂಖ್ಯೆ ಸಂಖ್ಯೆ 
14 


62666 32310 


ಸಂ. 


ಜಿಲ್ಲೆ 


@ 
ಸಿಷಿ್ಸಿ 
ಹಿ 


SE 
IE 
414 
Pp _ 
14 


zy 
ಜ್ಜ 
ಫಿ 
28 
% 
- 
K 


[-[[ «| 
JEL 
KN 


-» 


NEN EEN ETE 
9037 391 


3 

ಕ 

ಸಿ 
NR: 
a 

ಈ 
| 
[80 ~ [Se 
8181/1 


14 


sls] 
2|2 


pe 


i 
33 

1 
FF 
49 
45 


ಅನುಬಂಧ-2 
ವಿಧಾನ ಪರಿಷತ್ತಿನ ಚುಕ್ಕೆ ಗುರುತಿಲ್ಲದ ಪ್ರ್ನೆ ಸಂಖ್ಯೆ: 2032 . 
ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ದಕ್ಷಿಣ: ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೈಗೊಂಡಿರುವ 
ನೀರಾವರಿ ಕಾರ್ಯಕ್ರಮಗಳ ವಿವರಗಳು 


ಇತರೆ ನೀರಾವರಿ 
ಕಾಮಗಾರಿಗಳ 


ತೋಡು ಹೊಳೆತ್ತುವ 


ಕಾಮಗಾರಿಗಳ 


